ಸತಿ ¥ 
ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 1000 
ಸದಸ್ಯರ ಹೆಸರು ಮ : ಶ್ರೀ ಪ್ರಕಾಶ್‌ ಕೆ ರಾಥೋಡ್‌ 
ಉತ್ತರಿಸುವ ದಿನಾಂಕ } : 21/09/2021 
ಉತ್ತರಿಸುವ ಸಚಿವರು : ಮಾನ್ಯ ಪೌರಾಡಳಿತ, ಸಣ್ಮ ಕೈಗಾರಿಕೆಗಳು 
ಹಾಗೂ ಸಾರ್ವಜನಿಕ ಉದ್ಯಮಗಳ ಸಚಿವರು. 
ಸ | ಪ್ರಶ್ನ ಉತ್ತರ 
(ಅ) | ಚಿತ್ರಮರ್ಗ ಜಿಲ್ಲೆಯ ಹೊಳಲ್ಕೆರೆ ಪಟ್ಟಣ 
ಪಂಚಾಯತ್‌ನ್ನು ಮೇಲ್ಪರ್ಜಿಗೇರಿಸಿ ಹೌದು. 
ಪುರಸಭೆಯನ್ನಾಗಿ ಮಾಡಲಾಗಿದೆಯೇ; 


(ಆ) | ಈ ಪುರಸಭೆಗೆ ಸೇರಿರುವ ಗ್ರಮ! ದಿನಾಂಕ 23/03/2021ರ ಸರ್ಕಾರದ ಅಧಿಸೂಚನೆಯನ್ವಯ 
"| ಪಂಚಾಯತ್‌ಗಳ ಸಂಖ್ಯೆ ಎಷ್ಟು; ಹಾಗೂ | ಹೊಳಲ್ಕೆರೆ ಪುರಸಭೆಗೆ 05 ಗ್ರಾಮ ಪಂಚಾಯಿತಿಗಳ 06 
ಈ ಗ್ರಾಮ ಪಲಚಾಯತ್‌ಗಳು | ಗ್ರಾಮಗಳು ಸೇರಿರುತ್ತದೆ. ಸದರಿ ಗ್ರಾಮಗಳು ಪುರಸಭೆ ಮುಖ್ಯ! 
ಪುರಸಭೆಯ ಮುಖ್ಯಸ್ಮಳದಿಂದ ಎಷ್ಟು | ಸ್ಥಳದಿಂದ ದೂರದಲ್ಲಿ ಇರುವ ವಿವರ ಈ ಕೆಳಕಂಡಂತಿದೆ. 
ದೂರದಲ್ಲಿವೆ; ಈ ಪುರಸಭೆಗೆ 
ಹತ್ತಿರದಲ್ಲಿರುವ ಹಳ್ಳಿಗಳನ್ನು ಕೈ।[ಕು.'] ಹೊಳಲ್ಕೆರೆ ಪುರಸಭಾ ವ್ಯಾಪಿಗೆ' ಪ್ರರಸಷ 
ಬಿಟ್ಟಿರುವುದು ಸರ್ಕಾರದ ಗಮನಕ್ಕೆ ಸೆಂ. | ಸೇರ್ಪಡೆಗೊಳಿಸಲಾದ ಗ್ರಾಮಗೆಳ ಮುಖ್ಯ 


ವಿವರ ಸ ಬ 
ಬಂದಿದೆಯೇ; Reed 
ಕಿ-ಮೀ.ಗಳಲ್ಲಿ || 
1. | ಹೊಳಲೈರೆ ಪಟ್ಟಣ (ಹೊಳಲ್ಮೆರೆ- 0 1 
ಕಂದಾಯ ಗ್ರಾಮಬ ಭಾಗ), 
೭. | ಗುಂಡೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 2 
ಹೊಳಲ್ಕೆರೆ ಲಂಬಾಣಿಹಟ್ಟಿ (ಹೊಳಲ್ಕೆರೆ 
ಕಂದಾಯ ಗ್ರಾಮದ ಭಾಗ) 
3. | ಶಿವಗಂಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 2೭2 
'| ಕುಡಿವೀರಕಟ್ಟ (ಕುಡಿವೀರಕಟ್ಟ 
ಲಂಬಾಣಿಹಟ್ಟಿ ಒಳಗೊಂಡಂತೆ ಕಂದಾಯ 
ಗ್ರಾಮದ ಭಾಗ), 
4. | ಮಬ್ಮ್ನೇರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 5 


ಹಳೇಹಳ್ಲಿ ಲಂಬಾಣಿಹಟ್ಟಿ (ಹಳೇಹಳ್ಳಿ 
ಲಂಬಾಣಿಹಟ್ಟಿ ಒಳಗೊಂಡಂತೆ ಕಂದಾಯ 
ಗ್ರಾಮದ ಭಾಗ), 

5. | ಅರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 5 
1 ಅಮ್ಮನಾಳು (ಕಂದಾಯ ಗ್ರಾಮದ ಭಾಗ) 
(ಜೈಿಪುರು, ಅರೇಹಳ್ಳಿ (ಕಂದಾಯ ಗ್ರಾಮದ 
ಭಾಗ) 

6. | ಆಡನೂರು ಗ್ರಾಮ ಪಂಚಾಯಿತಿ 25 
ವ್ಯಾಪ್ತಿಯ ಚೀರನಹಳ್ಳಿ (ಕಂಬಬೇವರಹಟ್ಟಿ 
- ಒಳಗೊಂಡು ಕಂದಾಯ ಗ್ರಾಮದ ಭಾಗ) 


ld 


ಪಟ್ಟಣ ಪಂಚಾಯಿತಿಗೆ ಹತ್ತಿರದಲ್ಲಿರುವ 
ಪ್ರದೇಶಗಳನ್ನು ಸೇರ್ಪಡೆಗೊಳಿಸಲಾಗಿದೆ. 


-2- 


ಹೊಳಲೈರೆ ಪುರಸಭೆಯನ್ನು ಹಲವಾರು 
ಗ್ರಾಮ ಪಂಚಾಯತ್‌ ಗ್ರಾಮಸ್ಮರು 
ವಿರೋದಿಸಿದ್ದರು ಪುರಸಚೆ 
ಮಾಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ. 


ಹೊಳಲ್ಕೆರೆ ಪಟ್ಟಣ ಪಂಚಾಯಿತಿಯನ್ನು 
ಪುರಸಭೆಯನ್ನಾಗಿ ಮೇಲ್ಬರ್ಜಿಗೇರಿಸುವ ಸಂಬಂಧ ದಿನಾಂಕ 
31/12/2020ರಲ್ಲಿ ಹೊರಡಿಸಲಾದ ಕರಡು ಅಧಿಸೂಚನೆಗೆ 
ಹೊಳಲ್ಕೆರೆಯ ಲಂಬಾಣಿಹಟ್ಟಿ, ಚೀರನಹಳ್ಳಿ, 
ಕಂಬದೇವರಹಟ್ಟಿ ಹಳೇಹಳ್ಳಿ: ಲಂಬಾಣಿಹಟ್ಟಿಣಣಿವೆ, 
ಕುಡಿವೀರುಕಟ್ಟೆ, ಜೈಪುರ, ಅರೇಹಳ್ಳಿ ಮತ್ತು ಜಯಂತಿನಗರ 
ಕುಡಿನೀರುಕಟ್ಟೆ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿ 
ಸದಸ್ಯರುಗಳಿಂದ . ಆಕ್ಷೇಪಣೆ " ಅರ್ಜಿಗಳು 
ಸಲ್ಲಿಕೆಯಾಗಿರುತ್ತದೆ. ಈ ಆಕ್ನೇಪಣೆಗಳ ಬಗ್ಗೆ ಚಿತ್ರದುರ್ಗ 
ಜಿಲ್ಲಾಧಿಕಾರಿ ರವರಿಂದ ಅಭಿಪ್ರಾಯದ ವರದಿಯನ್ನು 
ಪಡೆದು, ಪರಿಶೀಲಿಸಿದ ನಂತರ ದಿನಾಂಕ 23/03/2021 ರಲ್ಲಿ 
ಹೊಳಲೈೈರೆ ಪಟ್ಟಣ ಪಂಚಾಯಿತಿಯನ್ನು 
ಪುರಸಬೆಯನ್ನಾಗಿ ಮೇಲ್ಯರ್ಜಿಗೇರಿಸಲಾಗಿರುತ್ತದೆ. 


ಕಳೆದ ಅಧಿವೇಶನದಲ್ಲಿ ಪ್ರಸ್ತಾಪಿಸಲಾದ 
ಪ್ರಶ್ನೆಗೆ ರಾಜ್ಯದಲ್ಲಿ ಸೃಜಿಸಲಾದ ಹೊಸ 
ಪುರಸಭೆ, ನಗರಸಭೆ, ಪಟ್ಟಣ 
ಪಂಚಾಯತ್‌ಗಳ ಬಗ್ಗೆ ಮಾಯಿತಿ 
ಕೇಳಿದಾಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ 
ಪುರಸಭೆ' ಸೃಜನೆ ಆಗಿರುವ ಮಾಹಿತಿ 
ಇರುವುದಿಲ್ಲ ಎಂದು ಮಾಹಿತಿ ನೀಡಿದ್ದು, 
ಪುರಸಭೆ ಮಾಡಿರುವ ಬಗ್ಗೆ 


ಕಳೆದ ಅಧಿವೇಶನದ ದಿನಾಂಕ ೦2೧2/2021ರ ಚುಕ್ಕೆ 
ಗುರುತಿನ ಪ್ರಶ್ನೆ ಸಂಖ್ಯೆ 251 ಕೈ ಉತ್ತರಿಸುವ ಸಂದರ್ಭದಲ್ಲಿ 
ಹೊಳಲ್ಕೆರೆ ಪಟ್ಟಿಣ ಪಂಚಾಯಿತಿಯು ಪುರಸಭೆಯಾಗಿ 
ಪರಿವರ್ತನೆಗೊಂಡಿಲ್ಲದ ಕಾರಣ ಮಾಹಿತಿಯನ್ನು 
ನೀಡಲ್ಬಟ್ಟೆರುವುದಿಲ್ಲ. 


ಹೊಳಲ್ಕೆರೆ ಪಟ್ಟಣ ಪಂಚಾಯಿತಿಯು ಪುರಸಭೆಯಾಗಿ 
ದಿನಾಂಕ 23/03/2021 ರಲ್ಲಿ ಸ್ಫೃಜನೆಯಾಗಿರುತ್ತದೆ. 


ಕಾರಣಗಳೇನು? 


ಸಂಖ್ಯೆ: ನಅಇ/34/ಎಲ್‌ಸಿಕ್ಯೂ/2021 


uc Pe 


ಲಿ 


ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಹಾಗೂ 
ಸಾರ್ವಜನಿಕ ಉದ್ಯಮಗಳ ಸಚಿವರು. 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಪ್ರಕಾಶ್‌ ಕೆ ರಾಥೋಡ್‌ ಇವರು 
ಮಂಡಿಸಿರುವ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 1000 ಕೈ ಪೂರಕ ಟಿಪ್ಪಣಿ 


ಸರ್ಕಾರದ ಅಧಿಸೂಚನೆ ಸಂಖ್ಯೇನಅಇ 207 ಎಂಎಲ್‌ಆರ್‌ 2020; ದಿಪಾ೦ಕ:23/03/2021 
ರನ್ವಯ ಹೊಳಲೈರೆ ಪುರಸಭೆಗೆ 05 ಗ್ರಾಮ ಪಂಚಾಯಿತಿಗಳ ೦6 ಗ್ರಾಮಗಳು ಸೇರಿರುತ್ತವೆ. ಸದರಿ 
ಗ್ರಾಮಗಳು ಪುರಸಭೆಗೆ ಸುಮಾರು 2.00 ರಿಂದ 5.00-ಕಿ.ಮೀೀ ದೂರದಲ್ಲಿರುತ್ತವೆ. ಈ ಗ್ರಾಮಗಳ ವಿವರ 
ಕೆಳಕಂಡಂತಿದೆ: 


ಫಕಸಪ ಮುಖ್ಯ 
ಪ್ರ. ಹೊಳಲ್ಕೆರೆ ಪುರಸಭಾ ವ್ಯಾಪ್ತಿಗೆ ಸೇರ್ಪಡೆಗೊಳಿಸಲಾದ : ಸ್ನಳದಿಂದ 
ಸಂ. ಗ್ರಾಮಗಳ ವಿವರ , ಇರುವ ದೂರ 
| ಕಿ.ಮೀ.ಗಳಲ್ಲಿ 
1. | ಹೊಳಲ್ಮೆರೆ ಪಟ್ಟಣ (ಹೊಳಲ್ಕೆರೆ ಕಂದಾಯ ಗ್ರಾಮದ ಭಾಗ), 0 
2. |ಗುಂಡೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಳಲ್ಕೆರೆ 2 
ಲಂಬಾಣಿಹಟ್ಟಿ (ಹೊಳಲ್ಕೆರೆ ಕಂದಾಯ ಗ್ರಾಮದ ಭಾಗ) 
3. |ಶಿವಗಂಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಡಿನೀರಕಟ್ಟೆ | 22 
ಕುಡಿವೀರಕಟ್ಟೆ ಲಂಬಾಣಿಹಟ್ಟಿ ಒಳಗೊಂಡಂತೆ ಕಂದಾಯ 
ಗ್ರಾಮದ ಬಾಗ), 
4. | ಮದ್ದೇಠು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೇಹಳ್ಳಿ 5 
ಲಂಬಾಣಿಹಟ್ಟಿ (ಹಳೇಹಳಿ ಅಲಂಬಾಣಿಹಟ್ಟಿ ' ಒಳಗೊಂಡಂತೆ 
ಕಂದಾಯ ಗ್ರಾಮದ ಬಾಗು), 
5. | ಅರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಮ್ಮನಾಳು 5 | 
(ಕಂದಾಯ ಗ್ರಾಮದ ಭಾಗ) (ಜೈಪುರ), ಅರೇಹಳ್ಳಿ (ಕಂದಾಯ 
ಗ್ರಾಮದ ಬಾಗ) | 
6. | ಆಡನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೀರನಹಳ್ಳಿ 2.5 
(ಕಂಬದೇವರಹಟ್ಟೆ ಒಳಗೊಂಡು ಕಂದಾಯ ಗ್ರಾಮದ ಭಾಗ). 


ಉಳಿದಂತೆ, ಪಟ್ಟಣ ಪಂಚಾಯಿತಿಗೆ ಹತ್ತಿರದಲ್ಲಿರುವ ಇತರ ಪ್ರದೇಶಗಳನ್ನು ಪುರಸಭೆ 
ವ್ಯಾಪ್ತಿಗೆ ಸೇರ್ಪಡೆಗೊಳಿಸಲಾಗಿದೆ. 


ಹೊಳಲ್ಕೆರೆ ಪಟ್ಟಣ ಪಂಚಾಯಿತಿಯನ್ನು ಪುರಸಭೆಯನ್ನಾಗಿ ಮೇಲರ್ಜಿಗೇರಿಸುವ ಸಂಬಂಧ 
ದಿನಾಂಕ 31/12/2020 ರಲ್ಲಿ ಹೊರಡಿಸಲಾದ ಕರಡು ಅಧಿಸೂಚನೆ ಸ೦ಖ್ಯೆ:ನಅಇ 207 ಎ೦ಎಲ್‌ಆರ್‌ 
2020 . ಕೈ. ಹೊಳಲ್ಕೆರೆಯ ಲಂಬಾಣಿಹಟ್ಟಿ ಚೀರನಹಳ್ಳಿ ಕಂಬದೇವರಹಟ್ಟಿ ಹಳೇಹಳ್ಳಿ 
ಲಂಬಾಣಿಹಟ್ಟಿಕಣಿವೆ, ಕುಡಿನೀರುಕಟ್ಟೆ, ಜೈಪುರ, ಅರೇಹಳ್ಳಿ ಮತ್ತು ಜಯಂತಿನಗರ ಕುಡಿನೀರುಕಟ್ಟಿ 
ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳಿಂದ ಆಕ್ಷೇಪಣೆ ಅರ್ಜಿಗಳು 
ಸಲ್ಲಿಕೆಯಾಗಿರುತ್ತವೆ. ಈ ಆಕ್ಷೇಪಣೆಗಳ ಬಗ್ಗೆ ಚಿತ್ರದುರ್ಗ ಜಿಲ್ಲಾಧಿಕಾರಿಯವರಿಂದ ಅಭಿಪ್ರಾಯದ 
ವರದಿಯನ್ನು ಪಡೆದು, ಪರಿಶೀಲಿಸಿದ ನಂತರ ದಿನಾಂಕ 23/03/2021 ' ರಂದು ಹೊಳಲ್ಕೆರೆ ಪಟ್ಟಣ 
ಪಂಚಾಯಿತಿಯನ್ನು ಪುರಸಭೆಯನ್ನಾಗಿ ಮೇಲ್ಬರ್ಜಿಗೇರಿಸಲಾಗಿರುತದೆ. 


ಕಳೆದ ಅಧಿವೇಶನದಲ್ಲಿ, ದಿನಾಂಕ 02/02/2021 ರಂದು ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 251 


ಕೈ ಉತ್ತರಿಸುವ ಸಂದರ್ಭದಲ್ಲಿ ಹೊಳಲ್ಕೆರೆ ಪಟ್ಟಣ ಪಂಚಾಯಿತಿಯು ಪುರಸಭೆಯಾಗಿ 
ಪರಿವರ್ತನೆಗೊಂ೦ಡಿಲ್ಲದ ಕಾರಣ ಮಾಹಿತಿಯನ್ನು ನೀಡಲಾಗಿರುವುದಿಲ್ಲ. ಹೊಳಲ್ಕೆರೆ ಪಟ್ಟಣ 


ಪಂಚಾಯಿತಿಯನ್ನು ಅಧಿಸೂಚನೆ'ಸಂಖ್ಯೇಷಆರುಂ7 ವಎರಿಬಲ್‌ಲರ್‌ 200: ವಿಷಾರಿಕ23/03/30ರ 


ರನ್ಟಯ ಪುರಸಭೆಯನ್ನಾಗಿ ಅಧಿಸೂಚಿಸಲಾಗಿರುತದೆ. 


ಸ೦ಖ್ಯೆ: ನಅಇ/34/ಎಲ್‌ಸಿಕ್ಯೂ/2021 


